KA/ BG-GPO/2515/\WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ವಾ ಹಾ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೨, ೨೦೦೭ (ಪಾಲ್ಗುಣ ೩, ಶಕ ವರ್ಷ ೧೯೨೮) ಸಂಚಿಕೆ ೮ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 50 ಸಆಸೇ 2007, ಬೆಂಗಳೂರು, ದಿನಾಂಕ: 25ನೇ ಜನವರಿ, 2007 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಯು.ಪಿ. ಪ್ರಭು, ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಲೋಕೋಪಯೋಗಿ ಮತ್ತು ಇಂಧನ 
ಸಚಿವರು ಆಪ್ತ ಕಾರ್ಯದರ್ಶಿಯಾಗಿ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 150 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
GOB (1)333/2006, Bangalore, Dated:29" January, 2007 

Sri U.M. Adiga, Il Addl. Civil Judge (Sr. Dn.,) Bangalore Rural District, Bangalore, is granted 
Paternity Leave for 15 days from 30.10.2006 to 13.11.2006 (bdi). 

The Prl. Civil Judge (Sr. Dn.), Bangalore Rural District, Bangalore, has been placed in additional 
charge of the court of the Il Addl. Civil Judge (Sr. Dn.), Bangalore Rural District, Bangalore, during the 
above leave period. 

Sri U.M. Adiga, Il Addl. Civil Judge (Sr. Dn.), Bangalore Rural District, Bangalore, is reposted to 
the same post on expiry of leave. 

By Order of the High Cour, 
P.R. 149 N. SAVANDAIAH 
Assistant Register 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 620 SAS 2006, Bangalore, Dated: 9" February, 2007 

Sri L.K. Atheeq, IAS (KN-91), State Project Director, Sarva Siksha Abhiyana, Bangalore is 

promoted to officiate in the Supertime Scale of IAS viz. Rs. 18400-500-22400 with immediate effect and 


(೭೩) 


೭೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ಭಾಗ - ೨ 





he is continued until further orders as State Project Director, Sarvasiksha Abhiyana, Bangalore in the 
upgraded post. 

Sri Nilaya Mitash, IAS (KN-91) Managing Director, Rajiv Gandhi Rural Housing Corporation, 
Bangalore is promoted to officiate in the Supertime Scale of IAS viz. Rs 18400-500-22400 with immediate 
effect and he is continued and until further orders as Managing Director, Rajiv Gandhi Rural Housing 
Corporation, Bangalore in the upgraded post. 

Smt. Vandhana Gurnani, IAS (KN-91), Executive Director, University of Manitoba, Karnataka, 
HIV/AIDS Programme, and Trustee, Karnataka Health Promotion Trust, Bangalore is accorded proforma 
promotion to the Supertime Scale of IAS viz Rs. 18400-500-22400 with effect from the date of promotion 
of her junior Sri B.P. Kaniram, IAS to Supertime Scale in terms of Govt. of India Letter No. 11030/17/93- 
AIS (1), dated 11.4.2001. 

Smt. V. Vidyavathi IAS (KN-91), Director, Prime Minister's Office New Delhi is accorded proforma 
promotion to the Supertime Scale of IAS viz Rs. 18400-500-22400 with effect from the date of promotion 
of her junior Sri K.S. Prabhakar, IAS to Supertime Scale in terms of Govt. of India Letter No. 11030/17/93- 
AIS (1), dated 11.4.2001. 

Sri B.P. Kaniram, IAS (KN-91) Director, Municipal Administration Department, Bangalore is 
promoted to officiate in the Supertime Scale of IAS viz, Rs 18400-500-22400 with immediate effect and 
continued until further orders as Director, Municipal Administration Department, Bangalore in the 
upgraded post. 

Sri K.S. Prabhakar, IAS (KN-91) Additional Commissioner (Investigation), Commercial Taxes, 
Bangalore is promopted to officiate in the Supertime Scale of IAS viz, Rs, 18400-500-22400 with 
immediate effec and posted until further orders as Commissioner of Public Instructions, Dharwad in the 
existing vacant cadre post... 

By Order and in the name of the Governor of Karnataka, 
M. VASUDEVA MURTHY 
P.R. 212 Under Secretary to Government, 
Department of Personnel and Administrative Reforms (Services-1). 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
ಅಧಿಸೂಚನೆ 
ಕ್ರಮ ಸಂಖ್ಯೆ! ಕವಿಸಸ/ ಆ 1/72/ನಿಯೋ/2005 ದಿನಾಂಕ: 7ನೇ ಫೆಬ್ರವರಿ 2007 
ವಿಷಯ: ಶ್ರೀ ಎಂ. ರವಿಶಂಕರ್‌, ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿ ಇವರ ಸೇವೆಯನ್ನು ಮಾತೃ ಇಲಾಖೆಗೆ 
ಹಿಂದಿರುಗಿಸುವ ಬಗ್ಗೆ. 
ಉಲ್ಲೇಖ: ಮಾನ್ಯ ವಿರೋಧಪಕ್ಷದ ನಾಯಕರ ಪತ್ರ ಸಂಖ್ಯೆ:ಕವಿಸ/619/ವಿಪನಾ/2007, ದಿನಾಂಕ:29.1.2007 

ಶ್ರೀ ಎಂ. ರವಿಶಂಕರ್‌, ಜಂಟಿ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಇವರು ಕರ್ನಾಟಕ ವಿಧಾನ 
ಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದು, ಉಲ್ಲೇಖಿತ ಟಿಪ್ಪಣಿಯನ್ವಯ 
ದಿನಾಂಕ:7.2.2007 (ಅಪರಾಹ್ಸುರಿಂದ ಜಾರಿಗೆ ಬರುವಂತೆ ಸದರಿ ಅಧಿಕಾರಿಯವರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 214 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 271 SPS 2006, Bangalore, Dated: 31° January, 2007 

The following IPS officers of 1994 batch borne on Karnataka Cadre are promoted to officiate in 
the Selection Grade of IPS viz Rs. 14300-400-18300 with effect from 1.1.2007 and they are continued in 
the posts presenfly held by them, until further orders. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ೭೫ 



































Sl. Name of the officer and present Reference to the vacancy against which 
No. post held promotion is accorded 

1 Shri sri Pronab Mohanty He is accorded proforma promotion to the election 
Superintendent of Police. Grade of IPS with reference to promotion of his 
C.B.l. Bhubaneswar, Orissa. junior Sri Alok Kumar, IPS. 

2 Shri Alok Kumar, Promoted in regular line in the cadre post of 
Deputy Commissioner of Police, Deputy Commissioner of Police, South Division, 
South Division, Bangalore. Bangalore. 

3 Shri B. Dayananda Promoted in regular line in the cadre post of 
Superintendent of Police Superitendent of Police Dakshina Kannada 
Dakshina Kannada District, Mangalore. District, Mangalore. 

4 | ShriH.N. Siddanna Promoted in regular line in the cadre post of 
Superintendent of Police, Superintedent of Police, Koppal District, Koppal. 
Koppal District, Koppal 

5 | Shri K.H. Srinivasan, Promoted in regular line in the cadre post of 
Superintendent of Police. Superintendent of police, Railways, Bangalore. 
Railways Bangalore. 





By Order and in the name of the Governor of Karnataka, 
M. VASUDEVA MURTHY 
P.R. 153 Under Secretary to Government, 
Department of Personnel and Administrative Reforms (Services-1). 
NOTIFICATION 
No. DPAR 49 SAS 2007, Bangalore, Dated: 31° January, 2007 
Sri K. Amaranarayana, IAS (KN96), Deputy Commissioner, Chitradurga District, Chitradurga is 
placed in additional charge of the post of Chief Executive Officer, Zilla Panchayat, Chitradurga until further 
orders vice Sri Narayanaswamy, KAS retiring from service on 31.1.2007 on superannuation. 
By Order and in the name of the Governor of Karnataka, 
M. VASUDEVA MURTHY 
P.R. 154 Under Secretary to Government, 
Department of Personnel and Administrative Reforms (Services-1). 
NOTIFICATION 
No. DPAR 11 SPS 2007, Bangalore, Dated: 25" January, 2007 
Sri B. Srikantappa, IPS (KN 95), Superintendent of Police, Dharwad District, Dharwad 15 
transferred with immediate effect and posted until further orders as Superintendent of Police 
Chamarajanagar District, Chamarajanagar vice Shri Devajyoti Ray, IPS transferred. 
By Order and in the name of the Governor of Karnataka, 
M. VASUDEVA MURTHY 
P.R. 155 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 23 ಸಅರ 2007, ಬೆಂಗಳೂರು, ದಿನಾಂಕ: 25ನೇ ಜನವರಿ, 2007 
ಶಿಕ್ಷಣ ಇಲಾಖೆಯ (ಉನ್ನತ ಶಿಕ್ಷಣ ವಿ.ವಿ.) ಸರ್ಕಾರದ ಉಪ ಕಾರ್ಯದರ್ಶಿ ಶ್ರೀ ಎಸ್‌. ದಿವಾಕರ್‌ ಇವರಿಗೆ ಅಧಿಸೂಚನೆ ಸಂಖ್ಯೆ 
ಸಿಆಸುಇ 348 ಸಅರ 2006, ದಿನಾಂಕ:13.11.2006 ರಲ್ಲಿ ದಿನಾಂಕ:27.11.2006 ರಿಂದ 30.12.2006 ರವರೆಗೆ 34 ದಿನಗಳು ಸಂಯುಕ್ತ ರಜೆ 
ಮಂಜೂರು ಮಾಡಿರುವುದನ್ನು ಮುಂದುವರೆಸಿ 7 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ:31.12.2006 ರಿಂದ 6.1.2007 ರವರೆಗೆ (ಉ.ದಿ.ಸೇ) 
ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು 
ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 41 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 156 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೭೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 28 ಸಆಸೇ 2007, ಬೆಂಗಳೂರು, ದಿನಾಂಕ: 24ನೇ ಜನವರಿ, 2007 

ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಕಾರ್ಯ ನಿರತ ವಿಭಾಗದ ಪಿ.ಎಂ.ಐ. ವಿಭಾಗದಲ್ಲಿ ಜಂಟಿ 
ನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌.ಎ. ಕಾತರಕಿ ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 28 ಸಅಸೇ 2007, 
ದಿನಾಂಕ:24.1.2007ರ ಅನ್ವಯ ಸ್ಥಳಾಂತರಿಸಲಾಗಿರುವ ಪ್ರದೇಶಾಭಿವೃದ್ದಿ ಮಂಡಳಿ ವಿಭಾಗದ ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಂತರಿಕವಾಗಿ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 157 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 42 SAS 2007, Bangalore, Dated: 25" January 2007 

The service of Sri Sudhir Krishna, IAS (KN-77), Metropolitan Commissioner, Bangalore 
Metropolitan Regional Development Authority, Bangalore are withdrawn from Urban Development 
Department with immediate effect and he is posted until further orders as Principal Secretary to 
Government. Public Works Department. Bangalore in the downgraded post. He is also placed in 
additional charge of the post of Metropolitan Commissioner. Bangalore Metropolitan Regional 
Development Authority, Bangalore until further orders. 

By Order and in the name of the Governor of Karnataka, 
M. VASUDEVA MURTHY 
P.R. 152 Under Secretary to Government, 
Department of Personnel and Administrative Reforms (Services-1). 
HIGH COURT OF KARNATAKA 
NOTIFICATION 
No. HCE. 1198/ 2006, Bangalore, Dated: ತ್ಮ Febuary, 2007 

Smt P.R. Yashodha, Section Officer of this office is permitted to retire from service voluntarily 

w.e.f. the afternoon of 28.2.2007 under Rule 285(1) (a) of KCSRs.. 
By Order of Hon'ble the Chief Justice, 
P.R. 158 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No. GOB(1)14(160) 2005, Bangalore, Dated: 29" January, 2007 

Sri M.K. Prahlada, Presiding Officer, Fast Track Court-l, Yadgir, is permitted to surrender 30 days 
of Earned Leave from 1.12.2006 to 30.12.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Cour, 
P.R. 159 N. SAVANDAIAH 
Reginstrar (Judicial) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 519 ಪಿಪಿಇ 2005, ಬೆಂಗಳೂರು, ದಿನಾಂಕ: 25ನೇ ಜನವರಿ, 2007 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 32ರಡಿಯಲ್ಲಿ ಸ್ವತಂತ್ರ ಪ್ರಭಾರದ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳಿಗೆ 
ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಹಾಗು ಪಿಂಚಣಿಗಳ ಕ್ರಮಬದ್ಧತೆ) ನಿಯಮಗಳು 1978ರ ನಿಯಮ 2(3)ರ ಅನ್ವಯ ಅವರು ಸ್ಥಾನಪನ್ನ 
ಆಧಾರದ ಮೇಲೆ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮತ್ತು ಭಾಗ-1ರ ತಖ್ತೆಯ ಕ್ರಮ 
ಸಂಖ್ಯೆ:5,7 ಮತ್ತು 11ರಲ್ಲಿ ನಮೂದಿಸಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಸಹಾಯಕ ಅಭಿಯೋಗ ನಿರ್ದೇಶಕರು ಇವರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ 1957ರ ನಿಯಮ 60ರಡಿ ಅವರ ಜೇಷ್ಟತಾ ಪಟ್ಟಿಯಲ್ಲಿ ಅವರಿಗಿಂತ ತಕ್ಷಣ ಕಿರಿಯ ಅಧಿಕಾರಿಗಳು ಸ್ವತಂತ್ರ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ೭೭ 





ಪ್ರಭಾರದಲ್ಲಿ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಜಾರಿಗೆ ಬರುವಂತೆ ರೂ. 9590-260-10880-320- 
13440-380-14200ರ ವೇತನ ಶ್ರೇಣಿಯ ಸರ್ಕಾರಿ ಅಭಿಯೋಜಕರ ಅಭಿಯೋಗ ಉಪನಿರ್ದೇಶಕರ (ಗ್ರೂಫ್‌-ಎ ಹಿರಿಯ ಶ್ರೇಣಿ) ಹುದ್ದೆಗಳಲ್ಲಿ 
ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ಭಾಗ-1ರ ತಖ್ತೆಯ ಅಂಕಣ (3)ರಲ್ಲಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಲಾಗಿದೆ. 












































ಭಾಗ-1 

ಕ್ರ. ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಬಡ್ತಿ ನಂತರ ವರ್ಗಾವಣೆ ಮಾಡಿ ನಿಯುಕ್ತಿಗೊಳಿಸಿದ ಸ್ಥಳ 

ಸಂ. ಸ್ಥಳ 

1 | ಶ್ರೀಮತಿ ಟಿ.ಎಂ. ಗಾಯಿತ್ರಿ, ಉಪನಿರ್ದೇಶಕರು, ಗೃಹ ಇಲಾಖೆ, ಬೆಂಗಳೂರು (ನಿಯೋಜನೆ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) 3ನೇ ತ್ವರಿತಗತಿ ಮೇರೆಗೆ ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಬೆಂಗಳೂರು ನಗರ. 

2 ಶ್ರೀ ಎಸ್‌.ಬಿ. ಪೂಜಾರಿ, ಉಪನಿರ್ದೇಶಕರು, ಕೃಷಿ ಇಲಾಖೆ, ಬೆಂಗಳೂರು (ನಿಯೋಜನೆ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) 8ನೇ ತ್ವರಿತಗತಿ ಮೇರೆಗೆ ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಬೆಂಗಳೂರು ನಗರ. 

3 ಶ್ರೀ ಕೆ.ಕೆ. ಸೀತಾರಾಮ, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಮಂಗಳೂರು, (ಶ್ರೀ ಜಿ.ಐ. ಕಿತ್ತೂರು ಇವರ 
4ನೇ ತ್ವರಿತಗತಿ ನ್ಯಾಯಾಲಯ, ಬೆಂಗಳೂರು ನಗರ ವರ್ಗಾವಣೆಯಿಂದ ತೆರವಾಗಿರುವ ಸ್ಥಾನದಲ್ಲಿ 

4 ಶ್ರೀ ಎಂ.ವಿ. ಭಟಪನ್ನೆ, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಮಂಗಳೂರು (ಖಾಲಿ ಇರುವ ಹುದ್ದೆಗೆ) 
ತ್ವರಿತಗತಿ ನ್ಯಾಯಾಲಯ, ರಾಮದುರ್ಗ. 

5 ಶ್ರೀ ಎನ್‌.ಎಸ್‌. ಮಹಾಲೆ, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಸಹಾಯಕ ಅಭಿಯೋಗ ನಿರ್ದೇಶಕರು ಅಭಿಯೋಗ ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು (ಖಾಲಿ ಇರುವ ಹುದ್ದೆಗೆ) 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು 

6 ಶ್ರೀ ಆರ್‌.ವಿ. ಶ್ರೀರಾಮರೆಡ್ಡಿ, ಸರ್ಕಾರಿ ಅಭಿಯೋಜಕರು, ವಿಶೇಷ ನ್ಯಾಯಾಲಯ (ಎಸ್‌ಸಿ/ಎಸ್‌ಟಿ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಪ್ರಕರಣಗಳು), ಕೋಲಾರ (ಖಾಲಿ ಇರುವ ಹುದ್ದೆಗೆ) 
5ನೇ ತ್ವರಿತಗತಿ ನ್ಯಾಯಾಲಯ, ಬೆಂಗಳೂರು ನಗರ. 

7 ಶ್ರೀ ಎಸ್‌.ವಿ. ವಡವಡಗಿ, ಸರ್ಕಾರಿ ಅಭಿಯೋಜಕರು, ವಿಶೇಷ (ಬಾಂಬ್‌ ಬ್ಲಾಸ್ಟ್‌) 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ನ್ಯಾಯಾಲಯ, ಬೆಂಗಳೂರು (ಖಾಲಿ ಇರುವ ಹುದ್ದೆಗೆ) 
4ನೇ ಎಸಿಎಂಎಂ ನ್ಯಾಯಾಲಯ, ಬೆಂಗಳೂರು ನಗರ. 

8 ಶ್ರೀ ಎಸ್‌.ಕೆ. ಮೂರ್ತಿರಾವ್‌, ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಚಿಕ್ಕಮಗಳೂರು (ಶ್ರೀ ಎಂ.ಬಿ. ಗುಂಡೆವಾಡೆ ಇವರ 
3ನೇ ತ್ವರಿತಗತಿ ನ್ಯಾಯಾಲಯ, ಶಿವಮೊಗ್ಗ. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

9 ಶ್ರೀ ಎಸ್‌.ಡಿ. ಕೆಮನಕೇರಿ, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಬೆಳಗಾವಿ (ಖಾಲಿ ಇರುವ ಹುದ್ದೆಗೆ) 
6ನೇ ತ್ವರಿತಗತಿ ನ್ಯಾಯಾಲಯ, ಬೆಂಗಳೂರು. 

10 |ಶ್ರೀ ವಿ.ಕೆ. ಪಾಟೀಲ್‌, 6ನೇ ಅಪರ ಸರ್ಕಾರಿ ಅಭಿಯೋಜಕರು, 10ನೇ ಅಪರ ಸಿಟಿ ಸಿವಿಲ್‌ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಮತ್ತು ಸತ್ರ ನ್ಯಾಯಾಲಯ /ಸಿಸಿಹೆಚ್‌ 26) ಬೆಂಗಳೂರು ನಗರ ) 
7ನೇ ತ್ವರಿತಗತಿ ನ್ಯಾಯಾಲಯ, ಬೆಂಗಳೂರು. (ಖಾಲಿ ಇರುವ ಹುದ್ದೆಗೆ) 

11 | ಶ್ರೀ ಎಸ್‌.ಕೆ. ಹುಚ್ಚಾರೆಡ್ಡಿ, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಸಹಾಯಕ ಅಭಿಯೋಗ ನಿರ್ದೇಶಕರು, ಸತ್ರ ನ್ಯಾಯಾಲಯ,ತುಮಕೂರು (ಶ್ರೀ ಎಸ್‌.ಟಿ. ಕುಲಕರ್ಣಿ ಇವರ 
ಪೋಲಿಸ್‌ ಆಯುಕ್ತರ ಕಛೇರಿ, ಬೆಂಗಳೂರು ನಗರ. ವರ್ಗದಿಂದ ತೆರವಾಗುವ ಹುದ್ದೆಗೆ) 

12 | ಶ್ರೀ ಹೆಚ್‌.ಎಸ್‌. ಹಿರೇಮಠ್‌, 3ನೇ ಅಪರ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಗುಲ್ಬರ್ಗ (ಖಾಲಿ ಇರುವ ಹುದ್ದೆಗೆ) 
1ನೇ ತ್ವರಿತಗತಿ ನ್ಯಾಯಾಲಯ, ಜಮಖಂಡಿ. 

13 | ಶ್ರೀ ಹೆಚ್‌.ಎಂ. ಜವಳಿ, ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಬೀದರ್‌ (ಶ್ರೀ ಎಫ್‌.ಎ. ನೂರ್‌ ಇವರ 
2ನೇ ತ್ವರಿತಗತಿ ನ್ಯಾಯಾಲಯ, ಬಾಗಲಕೋಟೆ. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

14 | ಶ್ರೀ ಎ.ಎಸ್‌. ಚಾಂದಕವಟೆ, ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ (ಎಸ್‌ಸಿ/ಎಸ್‌ಟಿ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಪ್ರಕರಣಗಳ) ನ್ಯಾಯಾಲಯ, ರಾಯಚೂರು (ಖಾಲಿ ಇರುವ 
3ನೇ ತ್ವರಿತಗತಿ ನ್ಯಾಯಾಲಯ, ಹೊಸಪೇಟೆ. ಹುದ್ದೆಗೆ) 




































































೭೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಬಡ್ತಿ ನಂತರ ವರ್ಗಾವಣೆ ಮಾಡಿ ನಿಯುಕ್ತಿಗೊಳಿಸಿದ ಸ್ಥಳ 
ಸಂ. ಸ್ಥಳ 
15 |ಶ್ರೀ ಐ.ಬಿ. ಚೌಧರಿ, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 

ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಕೊಪ್ಪಳ, (ಖಾಲಿ ಇರುವ ಹುದ್ದೆಗೆ) 
ತ್ವರಿತಗತಿ ನ್ಯಾಯಾಲಯ, ಹಾವೇರಿ. 

16 | ಶ್ರೀ ಎಸ್‌.ಎನ್‌. ಭೂಸಣ್ಣನವರ್‌, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಕಾರವಾರ (ಖಾಲಿ ಇರುವ ಹುದ್ದೆಗೆ) 
2ನೇ ತ್ವರಿತಗತಿ ನ್ಯಾಯಾಲಯ ಬಿಜಾಪುರ. 

17 | ಶ್ರೀ ಬಸವನಗೌಡ, ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಹಾಸನ 
9ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ನಗರ. 

18 | ಶ್ರೀ ಬಿ.ಎಸ್‌. ಕೂಕನಗೌಡರ್‌, 3ನೇ ಅಪರ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಬೆಳಗಾವಿ (ಶ್ರೀ ಎಫ್‌.ಯು.ನಾಯಕವಾಡಿ 
10ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ನಗರ. ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

19 | ಶ್ರೀ ಎನ್‌.ಎಂ. ಬೆಳ್ಳಕ್ಕಿ, ಕಾನೂನು ಅಧಿಕಾರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಮಂಡಳಿ, ಬೆಂಗಳೂರು (ನಿಯೋಜನೆ ಮೇರೆಗೆ ಖಾಲಿ ಇರುವ 
ತ್ವರಿತಗತಿ ನ್ಯಾಯಾಲಯ ಚಿಕ್ಕಬಳ್ಳಾಪುರ. ಹುದ್ದೆಗೆ) 

20 | ಶ್ರೀ ಡಿ.ಎಂ. ಕಾಮೋಜಿ, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಬೆಂಗಳೂರು(ಶ್ರೀ ಎಂ.ಎ. ಬಾಳೂರ್‌ ಇವರ 
4ನೇ ತ್ವರಿತಗತಿ ನ್ಯಾಯಾಲಯ ಬೆಳಗಾವಿ. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

21 | ಶ್ರೀ ಎಂ.ಪಿ. ಜಯಗೊಂಡ, ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ (ಎಸ್‌ಸಿ [ಎಸ್‌ ಟಿ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಪ್ರಕರಣಗಳ) ನ್ಯಾಯಾಲಯ, ಬಿಜಾಪುರ (ಖಾಲಿ ಇರುವ ಹುದ್ದೆಗೆ) 
4ನೇ ತ್ವರಿತಗತಿ ನ್ಯಾಯಾಲಯ ಬೆಳಗಾವಿ. 

22 | ಶ್ರೀ ಎಂ.ಎಸ್‌. ರಂಗರಾಜು, ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಮಂಡ್ಯ (ಖಾಲಿ ಇರುವ ಹುದ್ದೆಗೆ) 
4ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ. 

23 | ಶ್ರೀ ಆರ್‌.ಎಸ್‌. ಹುಲ್ಲತ್ತಿ, ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ (ಭ್ರ.ನಿ.ಕಾ) 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಮಂಗಳೂರು (ಖಾಲಿ ಇರುವ ಹುದ್ದೆಗೆ) 
2ನೇ ತ್ವರಿತಗತಿ ನ್ಯಾಯಾಲಯ ಕಾರವಾರ. 

24 | ಶ್ರೀ ಬಿ.ಆರ್‌. ನಾಡಗೌಡರ್‌, 4ನೇ ಅಪರ ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಗುಲ್ಬರ್ಗ (ಖಾಲಿ ಇರುವ ಹುದ್ದೆಗೆ) 
3ನೇ ತ್ವರಿತಗತಿ ನ್ಯಾಯಾಲಯ ರಾಯಚೂರು. 

25 | ಶ್ರೀ ಸತ್ಯನಾರಾಯಣ, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಮೈಸೂರು (ಶ್ರೀ ಬಿ. ತಿಮ್ಮಣ್ಣನಾಯಕ್‌ ಇವರ 
ತ್ವರಿತಗತಿ ನ್ಯಾಯಾಲಯ ಚಾಮರಾಜನಗರ. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

26 | ಶ್ರೀ ಎಸ್‌.ಟಿ. ಬಿಕ್ಕಣ್ಣವರ್‌, ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ (ಎಸ್‌ಸಿ [ಎಸ್‌ ಟಿ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಪ್ರಕರಣಗಳ) ನ್ಯಾಯಾಲಯ, ತುಮಕೂರು (ಖಾಲಿ ಇರುವ ಹುದ್ದೆಗೆ) 
5ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ. 

27 | ಶ್ರೀ ಎನ್‌. ಬೀರಲಿಂಗಪ್ಪ, ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಶಿವಮೊಗ್ಗ (ಖಾಲಿ ಇರುವ ಹುದ್ದೆಗೆ) 
ತ್ವರಿತಗತಿ ನ್ಯಾಯಾಲಯ ಕೊಳ್ಳೇಗಾಲ. 

28 | ಶ್ರೀ ಕೆ. ಗೋವಿಂದರಾಜು, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ ನ್ಯಾಯಾಲಯ, ಮೈಸೂರು (ಖಾಲಿ ಇರುವ ಹುದ್ದೆಗೆ) 
5ನೇ ತ್ವರಿತಗತಿ ನ್ಯಾಯಾಲಯ ಮೈಸೂರು. 

29 | ಶ್ರೀ ಕೆ.ಜಿ. ವೆಂಕಟರವಣಪ್ಪ, ಕಾನೂನು ಸಲಹೆಗಾರರು, ಸಿ.ಒ.ಡಿ. ಬೆಂಗಳೂರು (ನಿಯೋಜನೆ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಮೇರೆಗೆ-ಖಾಲಿ ಇರುವ ಹುದ್ದೆಗೆ) 
3ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ. 

30 | ಶ್ರೀ ಟಿ.ಎಸ್‌. ಜಿತೂರಿ, 11ನೇ ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಸಿಟಿ ಸಿವಿಲ್‌ 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಮತ್ತು ಸತ್ರ ನ್ಯಾಯಾಲಯ /ಸಿಸಿಹೆಚ್‌ 08),ಬೆಂಗಳೂರು ನಗರ 
3ನೇ ತ್ವರಿತಗತಿ ನ್ಯಾಯಾಲಯ ಮಂಡ್ವ. (ಖಾಲಿ ಇರುವ ಹುದ್ದೆಗೆ) 





























ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ೭೯ 

ಕ್ರ. ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಬಡ್ತಿ ನಂತರ ವರ್ಗಾವಣೆ ಮಾಡಿ ನಿಯುಕ್ತಿಗೊಳಿಸಿದ ಸ್ಥಳ 

ಸಂ. ಸ್ಥಳ 

31 [ಶ್ರೀ ಎನ್‌. ನರಸಾರೆಡ್ತಿ ಸರ್ಕಾರಿ ಅಭಿಯೋಜಕರು, 25ನೇ ಅಪರ ಸಿಟಿ ಸಿವಿಲ್‌ ಮತ್ತು 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ಸತ್ರ(ವಿಶೇಷ ನ್ಯಾಯಾಲಯ,) (ಸಿಸಿಹೆಚ್‌ 23),ಬೆಂಗಳೂರು (ಶ್ರೀ ಸಿ. 
4ನೇ ತ್ವರಿತಗತಿ ನ್ಯಾಯಾಲಯ ಮಂಡ್ಯ. ಪಂಚಾಕ್ಟರಿಮಠ್‌ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

32 | ಶ್ರೀ ಬಿ.ಆರ್‌. ಕುಲಕರ್ಣಿ, ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ (ಭ್ರ.ನಿ.ಕಾ) 
ಸರ್ಕಾರಿ ಅಭಿಯೋಜಕರು, (ಸ್ವತಂತ್ರ ಪ್ರಭಾರ) ನ್ಯಾಯಾಲಯ, ಮೈಸೂರು (ಖಾಲಿ ಇರುವ ಹುದ್ದೆಗೆ) 
2ನೇ ತ್ವರಿತಗತಿ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ. 














ಭಾಗ-2 


ಈ ಕೆಳಕಂಡ ಸರ್ಕಾರಿ ಅಭಿಯೋಜಕರುಗಳಿಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 















































ಕ್ರ. ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 

ಸಂ. ನಿರ್ವಹಿಸುತ್ತಿರುವ ಸ್ಥಳ 

1 ಶ್ರೀ ಜೆ.ಐ. ಕಿತ್ತೂರು, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಉಡುಪಿ (ಶ್ರೀ ಜೆಯಬ್ಬ ಬ್ಯಾರಿ ಅವರ ವರ್ಗಾವಣೆಯಿಂದ 
ನ್ಯಾಯಾಲಯ, ಮಂಗಳೂರು . ತೆರವಾಗುವ ಹುದ್ದೆಗೆ) 

2 ಶ್ರೀ ಜೇಯಬ್ಬ ಬ್ಯಾರಿ, ಅಭಿಯೋಗ ಉಪನಿರ್ದೇಶಕರು, ಮಂಗಳೂರು ವಿಭಾಗ, 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು (ಖಾಲಿ ಇರುವ ಹುದ್ದೆಗೆ) 
ಉಡುಪಿ . 

3 ಶ್ರೀ ಎಂ.ಬಿ. ಗುಂಡವಾಡೆ, ಕಾನೂನು ಸಲಹೆಗಾರರು, ಸಿ.ಓ.ಡಿ., ಬೆಂಗಳೂರು (ನಿಯೋಜನೆ 
ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ಮೇರೆಗೆ- ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಚಿಕ್ಕಮಗಳೂರು. 

4 ಶ್ರೀ ಎಫ್‌.ಯು. ವಾಯಕವಾಡಿ, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
3ನೇ ಅಪರ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ನ್ಯಾಯಾಲಯ, ಬಿಜಾಪುರ (ಶ್ರೀ ವಿ.ಕೆ. ಮಾನೆ ಇವರ 
ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ . ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

5 ಶ್ರೀ ವಿ.ಕೆ. ಮಾನೆ, ಅಭಿಯೋಗ ಉಪನಿರ್ದೇಶಕರು, ಬೆಳಗಾವಿ ವಿಭಾಗ, ಬೆಳಗಾವಿ (ಶ್ರೀ 
ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಸಿ.ಎಸ್‌. ಪಾಟೀಲ್‌ ಇವರ ವರ್ಗಾವಣೆ ಯಿಂದ ತೆರವಾಗುವ 
ನ್ಯಾಯಾಲಯ, ಬಿಜಾಪುರ . ಹುದ್ದೆಗೆ) 

6 ಶ್ರೀ ಸಿ.ಎಸ್‌. ಪಾಟೀಲ್‌, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಅಭಿಯೋಗ ಉಪನಿರ್ದೇಶಕರು, ಬೆಳಗಾವಿ ವಿಭಾಗ, ಬೆಳಗಾವಿ. ಸತ್ರ ನ್ಯಾಯಾಲಯ, ಬೆಳಗಾವಿ (ಶ್ರೀ ಕೆ.ಆರ್‌. ಎಕ್ಸಾಂಬಿ ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

7 ಶ್ರೀ ಕೆ.ಆರ್‌. ಎಕ್ಸಾಂಬಿ, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ನ್ಯಾಯಾಲಯ, ಬೆಳಗಾವಿ (ಖಾಲಿ ಇರುವ ಹುದ್ದೆಗೆ) 
ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ. 

8 ಶ್ರೀ ಎಸ್‌.ಟಿ. ಕುಲಕರ್ಣಿ, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ನ್ಯಾಯಾಲಯ, ತುಮಕೂರು (ಶ್ರೀ ಎಂ.ಕೆ. ರುದ್ರಪ್ಪ ಇವರ 
ಮತ್ತು ಸತ್ರ ನ್ಯಾಯಾಲಯ, ತುಮಕೂರು. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

9 ಶ್ರೀ ಎಂ.ಕೆ. ರುದ್ರಪ್ಪ, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಸತ್ರ ನ್ಯಾಯಾಲಯ, ತುಮಕೂರು (ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ತುಮಕೂರು. 

10 | ಶ್ರೀ ಎಫ್‌.ಎ. ನೂರ್‌, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್‌ (ಶ್ರೀ ವಿದ್ಯಾಧರ್‌ ಮುಂಬಡ್ತಿಯಿಂದ 
ನ್ಯಾಯಾಲಯ, ಬೀದರ್‌. ತೆರವಾಗುವ ಹುದ್ದೆಗೆ) 

11 | ಶ್ರೀ ಎಸ್‌.ಪಿ. ಅಣ್ಣೇಗೌಡ, ಅಭಿಯೋಗ ಉಪ ನಿರ್ದೇಶಕರು, ಬೆಂಗಳೂರು ವಿಭಾಗ, 
ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಬೆಂಗಳೂರು (ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 


















































೮೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೨, ೨೦೦೭ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 

ಸಂ. ನಿರ್ವಹಿಸುತ್ತಿರುವ ಸ್ಥಳ 

12 | ಶ್ರೀ ಎಂ.ಎ. ಬಾಳೂರ್‌, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು (ಶ್ರೀ 
ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್‌.ಪಿ. ಅಣ್ಣೇಗೌಡ ಇವರ ವರ್ಗಾವಣೆಯಿಂದ ತೆರವಾಗುವ 
ಬೆಂಗಳೂರು. ಹುದ್ದೆಗೆ) 

13 |ಶ್ರೀ ವಿ.ಬಿ ನಾಯಕ್‌, ಅಭಿಯೋಗ ಉಪ ನಿರ್ದೇಶಕರು, ಮೈಸೂರು ವಿಭಾಗ, ಮೈಸೂರು 
ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ (ಶ್ರೀ ವಿ.ಆರ್‌. ಉಪಾಧ್ಯೆ, ಇವರ ವರ್ಗಾವಣೆಯಿಂದ ತೆರವಾಗುವ 
ನ್ಯಾಯಾಲಯ, ಮೈಸೂರು. ಹುದ್ದೆಗೆ) 

14 | ಶ್ರೀ ವಿ.ಆರ್‌. ಉಪಾಧ್ಯೆ, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಅಭಿಯೋಗ ಉಪನಿರ್ದೇಶಕರು, ಮೈಸೂರು ವಿಭಾಗ ಮೈಸೂರು. | ನ್ಯಾಯಾಲಯ, ಚಿಕ್ಕಮಗಳೂರು (ಖಾಲಿ ಇರುವ ಹುದ್ದೆಗೆ) 

15 | ಶ್ರೀ ಬಿ. ತಿಮ್ಮಣ್ಣನಾಯಕ್‌, ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ನ್ಯಾಯಾಲಯ, ಮೈಸೂರು (ಶ್ರೀ ವಿ.ಬಿ. ನಾಯಕ್‌, ಇವರ 
ಮತ್ತು ಸತ್ರ ನ್ಯಾಯಾಲಯ, ಮೈಸೂರು. ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

16 | ಶ್ರೀ ಸಿ. ಪಂಚಾಕ್ಷರಿಮಠ್‌, ಸರ್ಕಾರಿ ಅಭಿಯೋಜಕರು, 25ನೇ ಕಾನೂನು ಸಲಹೆಗಾರರು, ಸಿ.ಓ.ಡಿ, ಬೆಂಗಳೂರು (ನಿಯೋಜನೆ 
ಅಪರ ಸಿಟಿ ಸಿವಿಲ್‌ ಮತ್ತು ಸತ್ರ (ವಿಶೇಷ ನ್ಯಾಯಾಲಯ) ಮೇರೆಗೆ ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, (ಸಿಸಿಹೆಚ್‌ 23), ಬೆಂಗಳೂರು. 

17 | ಶ್ರೀ ಗಂಗಪ್ಪ ಸಾವಲೆ, ಅಭಿಯೋಗ ಉಪನಿರ್ದೇಶಕರು, ಗುಲ್ಬರ್ಗ ವಿಭಾಗ, ಗುಲ್ಬರ್ಗ (ಶ್ರೀ 
1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಐ. ವಿರೂಪಣ್ಣ ಇವರ ವರ್ಗಾವಣೆಯಿಂದ ತೆರವಗುವ ಹುದ್ದೆಗೆ) 
ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗ. 

18 | ಶ್ರೀ ಐ. ವಿರೂಪಣ್ಣ, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಅಭಿಯೋಗ ಉಪನಿರ್ದೆಶಕರು, ಗುಲ್ಬರ್ಗ ವಿಭಾಗ, ಗುಲ್ಬರ್ಗ. ಸತ್ರ ನ್ಯಾಯಾಲಯ, ಗುಲ್ಬರ್ಗ (ಶ್ರೀ ಗಂಗಪ್ಪ ಸಾವಲೆ ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 

ಪಿ.ಆರ್‌. 148 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಕಾ. ಮತ್ತು ಸು, ಕಾಫಿಪೋಸ ಮತ್ತು ಅಭಿಯೋಗಗಳು) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 11 ಇಇಬಿ 2007, ಬೆಂಗಳೂರು, ದಿನಾಂಕ: 29ನೇ ಜನವರಿ, 2007 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಕ ಮಾಡಲಾಗಿದೆ. 


























ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾವಣೆಗೊಳಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಕಚೇರಿ 
1 ಶ್ರೀ ಎ.ಜೆ. ಹೊಸಮನಿ, ನಿರ್ದೇಶಕರು (ಪ್ರೊಕ್ಕೂರ್‌ಮೆಂಟ್‌), 
ಮುಖ್ಯ ಇಂಜಿನಿಯರ್‌, ಸ್ಟೇಟ್‌ ಪವರ್‌ ಪ್ರೊಕ್ಕೂರ್‌ಮೆಂಟ್‌ ಕೋರರ್ಡಿನೇಷನ್‌ ಸೆಂಟರ್‌, 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ. ಬೆಂಗಳೂರು (ಶ್ರೀ ಮುಜೀಬ್‌ ಅಹ್ಮದ್‌ ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ) 
2 ಶ್ರೀ ಮುಜೀಬ್‌ ಅಹ್ಮದ್‌, ನಿರ್ದೇಶಕರು, 
ನಿರ್ದೇಶಕರು (ಪ್ರೊಕ್ಕೂರ್‌ಮೆಂಟ್‌), ರೆಗ್ಯುಲೇಟರಿ ಅಫೇರ್ಸ್‌, 
ಸ್ಟೇಟ್‌ ಪವರ್‌ ಪ್ರೊಕ್ಕೂರ್‌ಮೆಂಟ್‌ ಕೋರರ್ಡಿನೇಷನ್‌ | ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು. 
ಸೆಂಟರ್‌, ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 160 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಇಂಧನ ಇಲಾಖೆ 





